ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ಕೊಳಗೇರಿ ನಿರ್ಮೂಲನೆ ಕುರಿತು 


ಶ್ರೀ ಕವಟಗಿಮಠಮಹಾಂತೇಶಮಲ್ಲಿಕಾರ್ಜುನ (ಸ್ನಳೀಯಸಂಸ್ಥೆಗಳ ಕ್ಲೇತ್ರು)- 
201 (397) ಮಾನ್ಯ ವಸತಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ: 


(ಅ) ವಸತಿ ಇಲಾಖೆಯಲ್ಲಿರುವ ಕೊಳೆಗೇರಿ ನಿರ್ಮೂಲನೆ ಯೋಜನೆಯಲ್ಲಿ ಕೇಂದ್ರ ಸರ್ಕಾರವು ಸಾಕಷ್ಟು 
ಯೋಜನೆಗಳನ್ನು ರೂಪಿಸಿ ಹಣಕಾಸು ಬಿಡುಗಡೆ ಮಾಡಿದ್ದು, ಅದರ ಸಂಪೂರ್ಣ ಬಳಕೆಯಾಗದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಕೊಳೆಗೇರಿ ನಿರ್ಮೂಲನೆ ಮಾಡುವಲ್ಲಿ ಇರುವ ರಾಜ್ಯ ಸರ್ಕಾರದ ಹಾಗೂ ಕೇಂದ್ರ ಸರ್ಕಾರದ 
ಯೋಜನೆಗಳು ಯಾವುವು; (ಬಿವರವಾದ ಮಾಹಿತಿ ಒದಗಿಸುವುದು) 


(ಇ) ಈ ವಿವಿಧ ಯೋಜನೆಗಳಡಿಯಲ್ಲಿ ಮೀಸಲಿಟ್ಟ ಹಾಗೂ ಬಿಡಗಡೆಯಾದ ಹಣಕಾಸಿನ ವಿವರವನ್ನು 
ಒದಗಿಸುವುದು; 


(ಈ) ಈ ವಿವರವಾದ ಯೋಜನೆಗಳನ್ನು ಪೂರ್ತಿಗೊಳಿಸಲು ನಿಗದಿಪಡಿಸಲಾದ ಅವಧಿ ಎಷ್ಟು; ಈ ನಿಗದಿತ 
ಅವಧಿಯಲ್ಲಿ ಎಲ್ಲಾ ಕಾರ್ಯಗಳನ್ನು ಪೂರ್ಣಗೊಳಿಸಲಾಗಿದೆಯೇ; 


(ಉ) ಇಲ್ಲವಾದಲ್ಲಿ ಈ ಹಣದ ಸದ್ಮಳಕೆಯಾಗದೇ ಯೋಜನೆ ಕುಂಠಿತಗೊಳ್ಳಲು ಕಾರಣರಾದವರ ಮೇಲೆ 
ಯಾವ ಕ್ರಮ ಜರುಗಿಸಲಾಗಿದೆ? 


